ಕರ್ನಾಟಿಕ ವಿಧಾನ ಪರಿಷತ್ತು 
k ಗುರುತಿಲ್ಲದ ಪ್ರಶ್ನೆ ಸಂಖ್ಯ 122 
| ಸದಸ್ಯರ ಹೆಸರು ಶ್ರೀ ಕೆಟಿ.ಶ್ರೀಕಂಶೇಗೌಡ (ಪದವೀಧರರ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 07-12-2020 
ಉತ್ತರಿಸಬೇಕಾದ ಸಚಿವರು | ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 
ಉತ್ತರ 


ಪ್ರಶ್ನೆ 


pr 


— 


ಅ) 1995ರ ನಂತರ ಪ್ರಾರಂಭವಾದ ಶಾಲಾ- 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಪ್ರಸ್ತಾವಸೆ ಸರ್ಕಾರದ ಮುಂದಿದೆಯೆ; 


ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ: ಅಇ 157 ವೆಚ್ಚ- 
8/2020, ದಿನಾಂಕ :10.06.2020ರಂತೆ ತಾತ್ಕಾಲಿಕವಾಗಿ 
ವೇತನಾನುದಾನಕ್ಕೆ ಒಳಪಡಿಸುವ ' ಪ್ರಕ್ರಿಯೆಯನ್ನು 
ತಡೆಹಿಡಿಯಲಾಗಿದೆ. 


ಆ) ಈ ಶಾಲಾ ಕಾಲೇಜಿಗಳಲ್ಲಿ ಕಳೆದ 25 
ವರ್ಷಗಳಿಂದ ಸಿಬ್ಬಂದಿಗಳು ಕಡಿಮೆ ವೇತನಕ್ಕೆ 
ಕಾರ್ಯನಿರ್ವಹಿಸುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಖಾಸಗಿ ಅನುದಾನರಹಿತ ಶಾಲಾ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರು/ಉಪನ್ಯಾಸಕರುಗಳಿಗೆ ಆ 
ಹುದ್ದೆಯ ಕನಿಷ್ಠ ವೇತನವನ್ನು ಪಾವತಿ: ಮಾಡುವಂತೆ ಕರ್ನಾಟಕ 
ಶಿಕ್ಷಣ ಕಾಯ್ದೆ 1983 ಸೆಕ್ಷನ್‌ 89ರಡಿ 1999ರಲ್ಲಿ ನಿಯಮಗಳನ್ನು 
ರೂಪಿಸಲಾಗಿದ್ದು, ಅದರಂತೆ, ರಾಜ್ಯದಲ್ಲಿನ' ಎಲ್ಲಾ ಖಾಸಗಿ 
ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿ ಕಾರ್ಯ 
ನಿರ್ವಹಿಸುತ್ತಿರುವ ಶಿಕ್ಷಕರಿಗೆ ಕನಿಷ್ಠ ವೇತನವನ್ನು 
ನೀಡಬೇಕಾಗಿರುತ್ತದೆ. 


ಇ) ಬಂದಿದ್ದಲ್ಲಿ, ಇವರಿಗೆ ನ್ಯಾಯ ದೊರಕಿಸುವ 


ನಿಟ್ಟಿನಲ್ಲಿ 1995ರ ನಂತರ ಶಾಲಾ-ಕಾಲೇಜುಗಳನ್ನು 
ವೇತನಾನುದಾನಕ್ಕೆ ಒಳಪಡಿಸಲು ಸರ್ಕಾರ 
ಕೈಗೊಂಡ  ಕ್ಷಮಗಳೇನು; ವೇತನಾನುದಾನಕ್ಕೆ 


ಒಳಪಡಿಸಲಾಗುವುದು ಯಾವಾಗ? (ಮಾಹಿತಿ 
ಒದಗಿಸುವುದು) 


ಗ 14.01.2020ರಂದು ವಿವಿಧ ಕನ್ನಡ 
ಮಾಧ್ಯಮ ಶಾಲಾ ವ್ಯವಸ್ಥಾಪಕ ಮಂಡಳಿಗಳ 
ಪ್ರತಿನಿಧಿಗಳ ಜೊತೆ ನಡೆದ ಸಭೆಯಲ್ಲಿ 1995ರ 
ನಂತರದಲ್ಲಿ ' ಪ್ರಾರಂಭವಾದ ಖಾಸಗಿ ಅನುದಾನ ರಹಿತ 
ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ 

i ಸಹಾಯಾನುದಾನಕ್ಕೆ ಒಳಪಡಿಸುವ ಕುರಿತಂತೆ 
ಚರ್ಚೆಸಲಾಗಿದೆ. 195 ರಿಂದ 2018ರವರೆಗೆ 
ಸಂಬಂಧಿಸಿದಂತೆ ಪ್ರತಿ 5 ವರ್ಷದ ಬ್ಲಾಕ್‌ ಅವಧಿಗೆ 
ಒಟ್ಟು ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳ 
ಸಂಖ್ಯೆಯನ್ನು ಅವುಗಳ ಹೆಸರಿನೊಂದಿಗೆ ಮತ್ತು ಒಟ್ಟು 
ಶಿಕ್ಷಕರುಗಳ ಸಂಖ್ಯೆಯನ್ನು ಹಾಗೂ ಅಂಬಾಜು ವೆಚ್ಚದ 


ಮಾಹಿತಿಯನ್ನು ನೀಡಿದ್ದಲ್ಲಿ ಈ ಬೇಡಿಕೆಯ ಕುರಿತಂತೆ 


1 


ನಿರ್ಣಯಿಸಲು ಸಾಧ್ಯವಾಗುತ್ತದೆ ಎಂದು ಮನಗಂಡು, ' 


ಪ್ರತಿ 5 ಷೆ ಸೀಮಿತಗೊಳಿಸಿ ಮಾಹಿತಿಯನ್ನು 


ಕ್ರೂಢೀಕರಿಸಲು ನಿರ್ಧರಿಸಿದ್ದು, ಅದರಂತೆ ಕ್ರೂಢೀಕೃತ 


ಮಾಹಿತಿಯನ್ನು ಪಡೆಯಲು ಕ್ರಮಕ್ಯೆಗೊಳ್ಳಲಾಗಿದೆ. 


ಇಡಿ 154 ಪಿಎಂಸಿ 2020 


